ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 337(2458) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ನಗರಾಭಿವೃದ್ಧಿ ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯಲ್ಲಿ 247 ಕುಡಿಯುವ ನೀರು ಸರಬರಾಜು ಹಾಗೂ ಅಂಡರ್‌ ಗ್ರೌಂಡ್‌ ಡ್ರೈನೇಜ್‌ 
ಕಾಮಗಾರಿ ಕುರಿತು 


(©) North Karnataka Urban Sector Investment Program ಅಡಿಯಲ್ಲಿ ಬೀದರ್‌ ಹಾಗೂ 
ಬಸವ ಕಲ್ಯಾಣ ತಾಲ್ಲೂಕಿಗೆ ಬಂದಿರುವ ಅನುದಾನ ಎಷ್ಟು; (ವಿವರವಾದ ಮಾಯಿತಿ 
ನೀಡುವುದು) 


(&) North Karnataka Urban Sector Investment Program ಅಡಿಯಲ್ಲಿ ಬೀದರ್‌ ಹಾಗೂ 
ಬಸವ ಕಲ್ಯಾಣ ತಾಲ್ಲೂಕಿಗೆ 247 ಕುಡಿಯುವ ಬೀರು ಸರಬರಾಜು ಕಾಮಗಾರಿಗೆ ಬಂದಿರುವ 
ಅನುದಾನ ಎಷ್ಟು; ಖರ್ಚಾದ ಅನುದಾನ ಎಷ್ಟು; ಈ ಕಾಮಗಾರಿಯು ಯಾವ ಹಂತದಲ್ಲಿದೆ; 
(ಕಾಮಗಾರಿಗಳ ಬಗ್ಗೆ ವಾರ್ಡ್‌ವಾರು ವಿವರ ನೀಡುವುದು) 


(%) North Karnataka Urban Sector Investment Program ಅಡಿಯಲ್ಲಿ ಬೀದರ್‌ 
ನಗರಸಭೆಗೆ ಬಿಡುಗಡೆಯಾದ ಅನುದಾನ ಎಷ್ಟು; ಹಾಗೂ ಈ ಕಾಮಗಾರಿ ಯಾವ 
ಹಂತದಲ್ಲಿದೆ? (ವಾರ್ಡ್‌ವಾರು ವಿವರವಾದ ಮಾಹಿತಿ ನೀಡುವುದು) 


